ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2284 
ಮಾನ್ಯ ಸದಸ್ನ ಸ್ಕರ ಹೆಸರು ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತು 
ಉತ್ತರಿಸುವ po NM - ಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 21.03.2022 
- 
[= ಪ್ರಶ್ನೆ ಉತ್ತರ | 

(ಅ) [ರಾಜ್ಯದಲ್ಲಿರುವ ಒಟ್ಟು | ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಡಿ ರಾಜ್ಯದಲ್ಲಿ "ಒಟ್ಟು 24 
ವಿಶ್ವವಿದ್ಯಾಲಯಗಳೆಷ್ಟು ವಿಶ್ವವಿದ್ಯಾಲಯಗಳು ಕಾರ್ಯ ನಿರ್ವಹಿಸುತ್ತವೆ. 

(ಆ) | ಈ ವಿಶ್ವವಿದ್ಯಾಲಯಗಳಲ್ಲಿ ಈ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾದ ಮತ್ತು ಖಾಲಿಯಿರುವ ಒಟ್ಟು 
ಮಂಜೂರಾದ ಒಟ್ಟು | ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ; - 
ಹುದ್ದೆಗಳೆಷ್ಟು ಇವುಗಳಲ್ಲಿ ಖಾಲಿ ||, RE ] 
ಎಟ ಮು ದ್ದೆ ಗಳೆ ಮ್ರ (ವಿವ ರ 5 ವಿಶ್ವವಿದ್ಯಾಲಯದ ಹೆಸರು ನ ಕ ಕ pe pe 
ನೀಡುವುದು) i [ನನ ಶ್ರೀಕೃಷ್ಣದೇವರಾಯ isi £) [Ey] [7] 

ವಿಶ್ವವಿದ್ಯಾಲಯ 
2 | ಕನ್ನಡ ಎಶ್ವವದ್ಯಾಲಯ | aT 734 1 75 —| 
3 | ರಾಣಿ ಚೆನ್ನಮ್ಮ ಏಶ್ವವಿದ್ಯಾಂಯ 0 33 272 140 
41 ಕರ್ನಾಟಕ ರಾಜ್ಯ ಮುಕ್ತ ಐಸ್ಥವದ್ಯಾಲ [7 [1 374 2H 
i] ಗುಲ್ಬರ್ಗ ವಿಶ್ವವಿದ್ಯಾಲಯ OS TET 505 
6 | ಬೆಂಗಳೂರು ನೆಗರ ವಿಶ್ವವಿದ್ಯಾಲಯ i6i WR 45 1235 | HA 
7] ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 36 5 ೋಧಕ  ಕೋಧಡರ] 
| il ಎರಡನ್ನೂ ಒಳಗೊಂಡಂತೆ 
8] ಅಕ್ಕಮಹಾಡೇವಿ'ಮಹಿಳಾ 103 38 173 [ 57 | 
ಎ (Ml 
91 ತುಮಕೂರು ಎಶ್ವವದ್ಯಾಲಯ 217 35 214 168 ] 
10 | ದಾವಣಗೆರೆ ವಿಶ್ವವಿದ್ಯಾಲಯ BN 164 — CR 178 149 
| ಕುವೆಂಪು ವಶ್ವವಿದ್ಧಾಲಯ RF 238 3 590 p73 1 
12 | ಮೈಸೂರು ವಿಶ್ವವಿದ್ಯಾಲಯ 2 1349 802 
5] ಜಂಗಳೂರು ವಕ್ವವದ್ಧವಡು 554 CN CTT 
14| ಕರ್ನಾಟಕ ರಾಜ್ಯ ಗಂಗೂಬಾಯಿ [ON ST 15 02 
ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ವವಿದ್ಯಾಲಯ 
15| ಕರ್ನಾಟಕ ನತ್ವವದ್ಯಾಲಯ 679 #1 388 | 952] 
16 | ಸಂಸ್ಕೃತ ವಿಶ್ವವಿದ್ಯಾಲಯ 7 37 [72 24 
| ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ | 2s T— 425 191 ವ 
18 | ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ 56 50 [y 84 | 
B ons ವಿಶ್ವವಿದ್ಯಾಲಯ Ta | 547 321 
20] ಬೆಂಗಳೂರು ಜಾ. ಬಿ.ರ್‌. ಅಂಬೇಡ್ಕರ್‌ 10 10 3 3 | 
ಸ್ಕೂಲ್‌ ಆಫ್‌ ಎಕನಾಮಿಕ್ಸ್‌ ವಿಶ್ವವಿದ್ಯಾಲಯ 
2 ಮಾ ವಿಶ್ವವಿದ್ಯಾನಿಲಯಗಳು 2020ನೇ ಸಾಲಿನಿಂದ 
ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಯಾವುದೇ 
EE ಶುಂಗ ವತ್ವನದಾನಿಬಿಯ ದೋಧಕ/ಬೋಧಕೇತರ ಹುದ್ದೆಗಳು ಸ್ವಜನೆಯಾಗಿರುವುದ್ಲ. 
41 ಮಂಡ್ಯ ವಿಶ್ವವಿದ್ಯಾನಿಲಯ ; 
§ ಒಟ್ಟು 4168 2276 $460 SIS 


(ಇ) | ಖಾಲಿ ಇರುವ ಹುದ್ದೆಗಳನ್ನು | ಬಂದಿರುವುದಿಲ್ಲ. 
ಭರ್ತಿ ಮಾಡದೇ |« -. 1 
ಇರುವುದರಿಂದ ವಿದ್ಯಾರ್ಥಿಗಳ | ಪ್ರಸ್ತುತ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ 
ಪಾಠ, .ಪ್ರವಚನಗಳಿಗೆ | ತೊಂದರೆಯಾಗದಂತೆ . ಅರ್ಹ ವಿದ್ಯಾರ್ಹತೆ .ಹೊಂದಿದ ಅತಿಥಿ 

‘1 | ಸಮಸ್ಯೆಯಾಗಿರುವುದು. .. | ಉಪನ್ಯಾಸಕರು/ತಾಶ್ಕಾಲಿಕ ಉಪನ್ಯಾಸಕರಗಳನ್ನು ನೇಮಕ" ಮಾಡಿಕೊಂಡು 

ಸರ್ಕಾರದ: ಗಮನಕ್ಕೆ | ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. 
ಬಂದಿದೆಯೇ - j | 

(ಈ) | ಹಾಗಿದ್ದಲ್ಲಿ, ' ಖಾಲಿ ಇರುವ | ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ ಆಇ 02 ಬಿಇಎಂ 2021 


ಹುದ್ದೆಗಳನ್ನು ಯಾವಾಗ ಭರ್ತಿ 
ಮಾಡಲಾಗುವುದು? (ವಿವರ 
ನೀಡುವುದು) | 


ದಿನಾಂಕ: 24.11.2021ರನ್ನಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ 
ಕಾರ್ಯಗಳನ್ನು ಅನುಷ್ಠಾನಗೊಳಿಸಲು ಅನುಕೂಲವಾಗುವಂತೆ ನೇರ 
'ನೇಮಕಾಶಿಯಡಿ ಬಾಕಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ 
ಇಲಾಖೆಯ ಸುತ್ತೋಲೆ ಸಂಖ್ಯೆ ಆಇ 03 ಬಿಇಎಂ 2020, ದಿನಾಂಕ: 
06.07.2020 ರಿಂದ" ವಿನಾಯಿತಿ ನೀಡಿದ್ದು, ಅದರನ್ವಯ ಉನ್ನತ ಶಿಕ್ಷಣ 
ಇಲಾಖೆಯಡಿ ಬರುವ ವಿಶ್ವವಿದ್ಯಾಲಯಗಳಿಂದ ಪ್ರಸ್ತಾವನೆ ಸಲ್ಲಿಸುವಂತೆ 
ತಿಳಿಸಲಾಗಿರುತ್ತದೆ. ವಿಶ್ವವಿದ್ಯಾಲಯಗಳಿಂದ ಪ್ರಸ್ತಾವನೆ ಪಡೆದು 
ನಿಯಮಾನುಸಾರ ಪರಿಶೀಲಿಸಲಾಗುವುದು. 


} 


ಸಂಖ್ಯೆ: ಇಡಿ 96 ಯುಎನ್‌ಇ 2022 


. (ಡಾ: ಅಶ್ವಥ್‌ ಸ್ಳೆರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


